ಮಾ 


ಕರ್ನಾಟಕ ವಿಧಾನ ಸಭೆ 
ಹದಿಮೂರನೇ ವಿಧಾನಸಭೆ 
ಹದಿನೈದನೇ ಅಧಿವೇಶನ 
(ಲಘು ಪ್ರಕಟಣೆ ಭಾಗ - 2) 
(ಸಾಂಸದಿಕ ಹಾಗೂ ಇತರೆ ವಿಷಯಗಳಿಗೆ ಸಂಬಂಧಿಸಿದ ಸಾಮಾನ್ಯ ಮಾಹಿತಿ) 


ಶನಿವಾರ, 17ನೇ ನವೆಂಬರ್‌, 2012 


ಸಂಖ್ಯೆಃ236 
ವಿಧಾನಸಬೆಯ ಉಪವೇಶನಗಳು 


ಸದನದ ಕಾರ್ಯಕಲಾಪಕ್ಕೆ ಸಂಬಂಧಿಸಿದಂತೆ, ಉಪವೇಶನವು ಕಾಲಕಾಲಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರು 
ನಿಗದಿಪಡಿಸಿದಂತಹ ದಿನಗಳಲ್ಲಿ ನಡೆಯುತ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರ ನಿರ್ದೇಶನದ ಮೇರೆಗೆ ಸದನದ 
ಉಪವೇಶನವು 11.00 ಘಂಟೆಗೆ ಪ್ರಾರಂಭವಾಗಿ, ಸಭಾಧ್ಯಕ್ಷರು ಗೊತ್ತುಪಡಿಸಿದ ದಿನವನ್ನು ಹೊರತುಪಡಿಸಿ, 
ಸಾಮಾನ್ಯವಾಗಿ ಸದನದ ಉಪವೇಶನವು ಪ್ರತಿದಿನ 5.00 ಘಂಟೆಗೆ ಮುಕ್ತಾಯಗೊಳ್ಳುತ್ತದೆ. 


ಸದನದ ಉಪವೇಶನವನ್ನು ಯಾವ ಕಾಲದಲ್ಲಿ ಅನಿರ್ದಿಷ್ಟ ಕಾಲದವರೆಗೆ ಅಥವಾ ಒಂದು ದಿನದ ಮಟ್ಟಿಗೆ 
ಅಥವಾ ಸದನದ ಉಪವೇಶನಕಾಲದಲ್ಲಿನ ಒಂದು ಘಂಟೆಯವರೆಗೆ ಅಥವಾ ಅದೇ ದಿನದ ಒಂದು ಭಾಗದವರೆಗೆ 
ಮುಂದೂಡುವುದನ್ನು ಸಭಾಧ್ಯಕ್ಷರು ನಿರ್ಧರಿಸಬೇಕು. ಆದರೆ, ಸಭಾಧ್ಯಕ್ಷರು ತಮಗೆ ಸೂಕ್ತವೆಂದು ಕಂಡುಬಂದ 
ಪಕ್ಷದಲ್ಲಿ ಸದನದ ಉಪವೇಶನವು ಯಾವ ದಿನಾಂಕ ಅಥವಾ ಕಾಲಕ್ಕಿಂತ ಮುಂಚಿತವಾಗಿ ಅಥವಾ ಸಭೆಯನ್ನು 
ಅನಿರ್ದಿಷ್ಟ ಕಾಲದವರೆಗೆ ಮುಂದಕ್ಕೆ ಹಾಕಿದ ತರುವಾಯ ಯಾವ ಕಾಲದಲ್ಲಾಗಲಿ ಸದನದ ಉಪವೇಶನವನ್ನು 
ನಡೆಸಬಹುದು. 


ಹದಿಮೂರನೇ ವಿಧಾನಸಭೆಯ ಹದಿನೈದನೇ ಅಧಿವೇಶನದ ಕಾರ್ಯಕಲಾಪಗಳನ್ನು ನಡೆಸಲು ಈ 
ಕೆಳಕಂಡ ದಿನಾಂಕಗಳಂದು ಗೊತ್ತುಪಡಿಸಲಾಗಿದೆ. 


ದಿನಾಂಕ:05,06,07,10,11 ಹಾಗೂ 12ನೇ ಡಿಸೆಂಬರ್‌, 2012 


ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಮಮಗಳ ಮೇರೆಗೆ 


ನಿಯಮಗಳಿಗನುಸಾರವಾಗಿ ನೀಡಬೇಕಾದ ಎಲ್ಲಾ ಸೂಚನಾ ಪತಗಳಿಗೆ ಸದಸ್ಯರು ಸಹಿ ಮಾಡಲೇಬೇಕು, 


ಸಹಿ ಮಾಡದೇ ಇದ್ದಲ್ಲಿ ತಿರಸ್ಕರಿಸಲಾಗುವುದು. 


ಭಾನುವಾರ ಹಾಗೂ ಸಾರ್ವಜನಿಕ ರಜಾ ದಿನಗಳನ್ನು ಹೊರತುಪಡಿಸಿ ಸೂಚನಾ ಪತ್ರಗಳನ್ನು (ಪ್ರಶ್ನೆಗಳ 
ಸೂಚನಾ ಪತ್ರ, ಗಮನ ಸೆಳೆಯುವ ಸೂಚನಾ ಪತ್ರ, ನಿಯಮ 351ರ ಸೂಚನೆ ಮತ್ತು ಅಲ್ಪಕಾಲಾವಧಿ 
ಪ್ರಶ್ನೆಗಳ ಸೂಚನಾ ಹತ್ರ) ನೀಡಬಯಸುವ ಸದಸ್ಯರು ಅವುಗಳನ್ನು ವಿಧಾನಸೌಧದ ಮೊದಲನೆ 
ಮಹಡಿಯಲ್ಲಿರುವ ವಿಧಾನ ಸಭೆಯ ಸೂಚನಾ ಪತ್ರ ಶಾಖೆಯ (ಕೊಠಡಿ ಸಂಖ್ಯೆ 130) ಹೊರಗಡೆ 
ಇಟ್ಟಿರುವ ಮರದ ಪೆಟ್ಟಿಗೆಯಲ್ಲೇ ಹಾಕತಕ್ಕದ್ದು. ವಿಧಾನಸಭೆಯ ಸಚಿವಾಲಯದ ಗಣಕ ಕೇಂದ್ರ 
ವಿಭಾಗದವರು ಪ್ರತಿದಿನ ಮಧ್ಯಾಹ್ನ 3.00 ಘಂಟೆಗೆ ಪೆಟ್ಟಿಗೆಯನ್ನು ತೆರೆಯುವರು ಹಾಗೂ 
ನಿಯಮಗಳಿಗನುಸಾರವಾಗಿ ಸೂಚನಾ ಪತ್ರಗಳ ಮೇಲೆ ಕ್ರಮಕೈಗೊಳ್ಳುವರು. ಮಧ್ಯಾಹ್ನ 3.00 ಘಂಟೆಗೆ 
ಮುನ್ನ ಸ್ವೀಕರಿಸಲಾಗುವ ಗಮನ ಸೆಳೆಯುವ ಸೂಚನೆಗಳನ್ನು ಆ ದಿನಕ್ಕೆ ಸಂಬಂಧಿಸಿದ್ದೆಂದು 
ಪರಿಗಣಿಸಲಾಗುವುದು. 


2 
ಪಶ್ನೆಗಳು, ಅಲ್ಲಕಾಲಾವಧಿ ಪ್ರಶ್ನೆಗಳು, ಅರ್ಧಗಂಟೆ ಕಾಲಾವಧಿ ಚರ್ಚೆಯ ಸೂಚನೆಗಳು, 


ಗಮನ ಸೆಳೆಯುವ ಸೂಚನೆಗಳು ಹಾಗೂ ನಿಯಮ 351ರ ಸೂಚನೆಗಳ ಸೂಚನಾ ಪತ್ರಗಳನ್ನು ನೀಡಲು 
ಅನುಸರಿಸಬೇಕಾದ ಕಾರ್ಯವಿಧಾನ 


1. ಪ್ರಶ್ನೆಗಳು ( ಚುಕ್ತೆ ಗುರುತಿನ ಹಾಗೂ ಚುಕ್ಕೆ ಗುರುತಿಲ್ಲದ ಪ್ರಶ್ನೆಗಳು, ನಿಯಮ 42, 45) 


ನಿಗದಿಗೊಳಿಸಿದ ಮಂತ್ರಿಗಳ ಇಲಾಖೆಗಳಿಗೆ ಗೊತ್ತುಪಡಿಸಿದ ದಿನಾಂಕದಂದು ಉತ್ತರಗಳನ್ನು ಪಡೆಯಲು 
ಉದ್ದೇಶಿಸಿರುವ ಸದಸ್ಯರೊಬ್ಬರು ದಿನ ಒಂದಕ್ಕೆ ಐದು ಪಶ್ನೆಗಳಿಗೆ ಸೂಚನೆಗಳನ್ನು ನೀಡಬಹುದು. 


ಉರಿ ಅಜ ಕು ಧಜಸಲು ವಿವಿಧ ಐ ಇಂ ಷಂ ಸಂಸಾರಾ 


ಪ್ರಶ್ನೆಗಳು ಸ್ಪಷ್ಟವಾಗಿ ಹಾಗೂ ಸ್ಫುಟವಾಗಿರಬೇಕು. ಪ್ರಶ್ನೆಯ ಸೂಚನೆಗಳನ್ನು ಸೂಚನಾಪತ್ರ ಶಾಖೆಯಲ್ಲಿ 
ದೊರೆಯಲಿರುವ ಗೊತ್ತುಪಡಿಸಿದ ನಮೂನೆಗಳಲ್ಲಿನ ಒಂದು ಭಾಗದಲ್ಲಿ ಮಾತ್ರ ಪ್ರಶ್ನೆಗಳನ್ನು ಬರೆಯಬೇಕು. 
ಪ್ರಶ್ನೆಗಳು ಬೆರಳಚ್ಚು ಅಥವಾ ಸ್ಪಷ್ಟವಾದ ಶಾಯಿ ಬರವಣಿಗೆಯಲ್ಲಿರಬೇಕು. ಪ್ರತಿ ಪ್ರಶ್ನೆಯ ಸೂಚನಾಪತಕ್ಕೆ 
ಪ್ರತ್ಯೇಕವಾಗಿ ಸದಸ್ಯರು ಸಹಿ ಮಾಡಿರಬೇಕು ಹಾಗೂ ಅದರ ಕೆಳಗಡೆ ಅವರ ಹೆಸರನ್ನು ದಪ್ಪ ಅಕ್ಷರಗಳಲ್ಲಿ 
ಬರೆಯುವುದು. ಉತರಿಸಬೇಕಾದ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ವಿವರಗಳನ್ನು ಒಂದೇ ಪ್ರಶ್ನೆಯಲ್ಲಿ 
ಸೇರಿಸಕೂಡದು. ಪ್ರಶ್ನೆಗಳನ್ನು ಉತರಿಸಬೇಕಾದ ದಿನಾಂಕ, ಆದ್ಯತೆ ಅವುಗಳನ್ನು ಸೇರಿಸಬೇಕಾದ ಸಮೂಹ, 
ಇಲಾಖೆ, ಇತ್ಯಾದಿ ನಮೂನೆಯಲ್ಲಿರುವ ಎಲ್ಲಾ ಕಾಲಂಗಳನ್ನು ಭರ್ತಿ _ ಮಾಡಿರದ ಪ್ರಶ್ನೆಗಳನ್ನು ಹಾಗೂ 
ಇತರೆ ಸೂಚನೆಗಳನ್ನು ಸದಸ್ಯರಿಗೆ ಹಿಂದಿರುಗಿಸಬಹುದಾಗಿದೆ. ಮಾನ್ಯ ಸದಸ್ಯರಿಗೆ ಈ ಬಗೆ ಹಲವಾರು 
ಬಾರಿ ತಿಳಿಸಿದ್ದಾಗ್ಯೂ ಬಹುತೇಕ ಸದಸ್ಯರು ಪ್ರಶ್ನೆಗಳನ್ನು ನೀಡುವಾಗ ವಿಷಯ, ಆದ್ಯತೆ, ಕ್ಷೇತ್ರ, 
ದಿನಾಂಕಗಳನ್ನು ಭರ್ತಿ ಮಾಡದೇ ನೀಡುತಿದು ಇಂತಹ ಅಪೂರ್ಣವಾಗಿರುವ ಪಶ್ವೆಗಳನ್ನು 
ತಿಠಸ್ವರಿಸಲಾಗುವುದು. ಪ್ರಶ್ನೆಗಳನ್ನು ಬಹಳ ಸಂಕಿಪವಾಗಿ ನೀಡಬೇಕಾಗುತ್ತದೆ. ಹಲವಾರು ಸದಸ್ಯರು 
ಪಶೆಗಳ ಜೊತೆ ಉಪ ಪ್ರಶ್ನೆಗಳನ್ನೂ ಸಹ ನೀಡುತ್ತಿದು ಅಂತಹ ಪಶ್ನೆಗಳನ್ನು ಸಹ ತಿರಸ್ಶರಿಸಲಾಗುವುದು 
ಹಾಗೂ 150 ಪದಗಳನ್ನು ಮೀರಿದ ಪ್ರಶ್ನೆಗಳನ್ನು ತಿದಿ ಸರಿಪಡಿಸಲು ಅತೀವ ಅಡಚಣೆ ಉಂಟಾಗುತ್ತಿದೆ. 

ಚುಕ್ಕೆ ಗುರುತಿನ ಪ್ರಶ್ನೆಯನ್ನು ಮಂಡಿಸಿದ ಮಾನ್ಯ ಸದಸ್ಯರು ಗೈರು ಹಾಜರಾಗುವ ಸಂದರ್ಭದಲ್ಲಿ 
ಅವರ ಹೆಸರಿನಲ್ಲಿರುವ ಪ್ರಶ್ನೆಯನ್ನು ಬೇರೊಬ ಸದಸ್ಯರು ಕೇಳಲು ಪತ್ರ ಮುಖೇನ ಸಕಾರಣಗಳೊಂದಿಗೆ 
ಸನ್ಮಾನ್ನ ಸಭಾಧ್ದಕ್ಷರವರ ಅನುಮತಿಯನ್ನು ಕಡಾಯವಾಗಿ ಪಡೆದಿರಬೇಕು. 


ಗಲಣಉಟ್ಟಯ್ಬ ಸಲಲ ರ್ರ ೦೨೧. ಎಷಂುರಾ 


ಮಾನ್ಯ ಸದಸ್ಯರುಗಳು ಪ್ರಶ್ನೆಗಳನ್ನು ನೀಡುವಾಗ ಲಘು ಪ್ರಕಟಣೆಯ ಅನುಬಂಧ-1 ರಲ್ಲಿ ತಿಳಿಸಿದ 
ಷರತ್ತುಗಳಿಗೆ ಒಳಪಟ್ಟು ಪ್ರಶ್ನೆಗಳನ್ನು ನೀಡುವಂತೆ ಕೋರಲಾಗಿದೆ. 


ಪ್ರಶ್ನೆಗಳಿಗೆ ಮೌಖಿಕ ಉತ್ತರವನ್ನು ಪಡೆಯುವ ಸಲುವಾಗಿ 15 ಜನ ಸದಸ್ಯರುಗಳನ್ನು ಆಯ್ಕೆ ಮಾಡಲು 
ಹಾಗೂ ಅವರಲ್ಲಿಯೇ ಅದ್ಯತೆ ನಿರ್ಧರಿಸಲು ಬ್ಯಾಲೆಟ್‌ ನಡೆಸಲಾಗುವುದು. ಚುಕ್ಕೆ ಗುರುತಿನ ಮತ್ತು ಚುಕ್ಕೆ 


ಗುರುತಿಲದ ಎರಡು ಪ್ರಶ್ವೆಗಳ ಪಟಿಯಲಿ ಸದಸ್ಯರ ಹೆಸರಿನಲಿ ನೀಡಲಾದ ಪ್ರಶ್ನೆಗಳ ಒಟು ಸಂಖ್ಯೆ ದಿನವೊಂದಕ್ಕೆ 
ಐದಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. 


ಸಚಿವರುಗಳನ್ನು ಮತ್ತು ಸರ್ಕಾರದ ಇಲಾಖೆಗಳನ್ನು ಅ, ಆ, ಇ ಈ ಮತ್ತು ಉ ಎಂದು ಐದು 
ಸಮೂಹಗಳಾಗಿ ವಿಭಜಿಸಲಾಗಿದ್ದು ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಚಿವರ ಆಯಾ ಸಮೂಹದ, 
ಅನುಕ್ರಮವಾಗಿ ಅಂದರೆ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಹಾಗೂ 
ಶುಕ್ರವಾರಗಳಂದು ನಿರ್ದಿಷ್ಟ ದಿನಗಳನ್ನು ಹಂಚಿಕೆ ಮಾಡಲಾಗಿದೆ. 


ಉತ್ತರಿಸಬೇಕಾದ ದಿನಗಳು 
ನಮೂದಿಸಲಾಗಿದೆ. 


ಸಮೂಹ 


ಬುಧವಾರ 


ಎಂ 


ಈ-D 
ಗುರುವಾರ 


ಎಂ ರದ್ದು 


ದಿನಾಂಕ:05.12,2012ರಿಂದ12.12.2012ರವರೆಗಿನ 


2 


ಶಿಕ್ಷಣ ಇಲಾಖೆಯಿಂದ ಉನ್ನತ ಶಿಕ್ಷಣ. 


ಶಿಕ್ಷಣ ಇಲಾಖೆಯಿಂದ ಲೋಕ ಶಿಕ್ಷಣ ಮತ್ತು 


ಸಾರ್ವಜನಿಕ ಗ್ರಂಥಾಲಯ ಹೊರತುಪಡಿಸಿ 


ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಬೆ 


ವೈದ್ಯಕೀಯ ಶಿಕ್ಷಣ ಹೊರತುಪಡಿಸಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


1. ಕಂದಾಯ ಇಲಾಖೆಯಿಂದ ಮುಜರಾಯಿ 
2. ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜ 
ಸಾರಿಗೆ ಇಲಾಖೆಯಿಂದ ಬಂದರು ಮತ್ತು ಒಳನಾಡ 
ಜಲ ಸಾರಿಗೆ: 


ಕೃಷಿ ಮಾರುಕಟ್ಟೆ ಹೊರತುಪಡಿಸಿ ಸಹಕಾರ ಇಲಾಖೆ 

1. ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಿಂದ 
ಪರಿಸರ ಮತ್ತು ಜೀವಿಶಾಸ್ತ್ರ 

2. ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆಯಿಂದ ಯೋಜನೆ ಮತ್ತು 
ಸಾಂಖ್ಯಿಕ 

1. ಶಿಕ್ಷಣ ಇಲಾಖೆಯಿಂದ ಲೋಕ ಶಿಕ್ಷಣ ಮತ್ತು 
ಸಾರ್ವಜನಿಕ ಗ್ರಂಥಾಲಯ 

2. ಆರ್ಥಿಕ ಇಲಾಖೆಯಿಂದ ಸಣ್ಣ 
ಮತ್ತು ಲಾಟರಿ 

3. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಿಂದ 
ಪಶುಸಂಗೋಪನೆ 


ಉಳಿತಾಯ 


1. ಒಳಾಡಳಿತ ಇಲಾಖೆಯಿಂದ ಗುಪ್ತದಳ ಹಾಗೂ 
ಬಂಧಿಖಾನೆ ಹೊರತುಪಡಿಸಿ ಒಳಾಡಳಿತ 

2. ಸಾರಿಗೆ ಇಲಾಖೆ 

1. ಸಮಾಜ ಕಲ್ಯಾಣ ಇಲಾಖೆಯಿಂದ ಅಲ್ಪಸಂಖ್ಯಾತರ 
ಕಲ್ಯಾಣ ಹೊರತುಪಡಿಸಿ ಸಮಾಜ ಕಲ್ಯಾಣ 

2.ಒಳಾಡಳಿತ ಇಲಾಖೆಯಿಂದ ಬಂಧಿಖಾನೆ 

3. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


ಲೋಶಶಿಕ್ಚಣ, ಸಾರ್ವಜನಿಕ 
ಗ್ರಂಥಾಲಯ, ಸಣ್ಣ 
ಉಳಿತಾಯ ಹಾಗೂ 


ಉಪವೇಶನಗಳಿಗೆ, ಸದನದಲ್ಲಿ ಪ್ರಶ್ನೆಗಳಿಗೆ 


ಮತ್ತು ಮಂತ್ರಿಗಳು/ಸರ್ಕಾರದ ಇಲಾಖೆಗಳ ಸಮೂಜಗಳನ್ನು ಈ ಕೆಳಗೆ 


ಸಂಬಂಧಪಟ್ಟ ಮಂತ್ರಿಗಳು ಪ್ರಶ್ನೆಗಳಿಗೆ ಉತ್ತರ 
ನೀಡುವ ದಿನಾಂಕ 


ತಿ 4 
05 ಮತ್ತು 12ನೇ 
ಡಿಸೆಂಬರ್‌, 


ಉನ್ನತ ಶಿಕ್ಷಣ ಸಚಿವರು 


ಪ್ರಾಥಮಿಕ ಮತ್ತು ಪ್ರೌಢ 
ಶಿಕ್ಷಣ ಸಚಿವರು 


ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ 
ಸಚಿವರು 


ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಸಚಿವರು 


ಮುಜರಾಯಿ ಹಾಗೂ 
ಬಂದರು ಮತ್ತು ಒಳನಾಡು 
ಜಲ ಸಾರಿಗೆ ಸಚಿವರು 


ಸಾ 


ಪರಿಸರ ಮತ್ತು ಜೀವಿಶಾಸ್ತ್ರ 
ಹಾಗೂ ಯೋಜನೆ ಮತ್ತು 
ಸಾಂಖ್ಯಿಕ ಸಚಿವರು 


ಲಾಟರಿ ಮತ್ತು 
ಪಶುಸಂಗೋಪನೆ ಸಚಿವರು 


06ನೇ ಡಿಸೆಂಬರ್‌, 
ಉಪ ಮುಖ್ಯಮಂತ್ರಿ 
ಜ್‌ 2012 
ಸಮಾಜ ಕಲ್ಯಾಣ, 
ಬಂಧಿಖಾನೆ ಮತ್ತು 
ಹಿಂದುಳಿದ ವರ್ಗಗಳ (ER 
ಕಲ್ಯಾಣ ಸಚಿವರು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯಿಂದ ವೈದ್ಯಕೀಯ ಶಿಕ್ಷಣ 


ತ 
ವಸತಿ ಇಲಾಖೆ | St SE 06ನೇ ಡಿಸೆಂಬರ್‌, 
. 2012 
ಮತ್ತು ನಾಗರೀಕ ಸರಬರಾಜು ಆಹಾರ ಮತ್ತು 
ನಾಗರೀಕ ಸರಬರಾಜು 
ಸಚಿವರು 
9) 


ವೈದ್ಯಕೀಯ ಶಿಕ್ಷಣ ಸಚಿವರು 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಂಜಿನಿಯರಿಂಗ್‌ 
ಇಲಾಖೆ ಮತ್ತು ಗ್ರಾಮೀಣ ನೀರು ಸರಬರಾಜು 
ಹಾಗೂ ನೈರ್ಮಲ್ಯ ಸೇರಿದಂತೆ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಇಲಾಖೆಯಿಂದ ಲೋಕೋಪಯೋಗಿ 


07ನೇ 


ಲೋಕೋಪಯೋಗಿ 
ಸಚಿವರು 


G 
೨ 
೧ 
KS 
ಬ 
3 
ತೆ 
bp 
ಲಿ 
a 
CG 
ಲ 
ಲ್ಸ 
೦ 
ಣ್ವ 
ಜೆ 
J 
೦ 
ಬ 
rd 
el 
a 


1. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಸಕ್ಕರೆ 
2. ತೋಟಗಾರಿಕೆ ಇಲಾಖೆ 


ಸಕ್ಕರೆ ಮತ್ತು ತೋಟಗಾರಿಕೆ 
ಸಚಿವರು 


1. ನಗರಾಭಿವೃದ್ಧಿ ಇಲಾಖೆಯಿಂದ ಪೌರಾಡಳಿತ ಮತ್ತು ಪೌರಾಡಳಿತ, ಸ್ಥಳೀಯ 
ಸ್ಥಳೀಯ ಸಂಸ್ಥೆಗಳು (ಸಿಎಂಸಿಗಳು, ಟಿಎಂಸಿಗಳು ಸಂಸ್ಥೆಗಳು ಹಾಗೂ 
ಮತ್ತು ಟಿಪಿಎಸ್‌ಗಳು) ಕೆ.ಯು.ಡಬ್ಲ್ಯೂ.ಎಸ್‌.ಅಂಡ್‌ ಸಾರ್ವಜನಿಕ ಉದ್ದಿಮೆಗಳ 
ಡಿ.ಬಿ, ಕೆ.ಯು.ಐ.ಡಿ.ಎಫ್‌.ಸಿ., 

2. ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 

1. ಪಶುಸಂಗೋಪನೆ ಮತ್ತು ಮೀನುಗಾರಿಕೆ 


ಸಚಿವರು 


ಇಲಾಖೆಯಿಂದ ಮೀನುಗಾರಿಕೆ ಮೀನುಗಾರಿಕೆ ಹಾಗೂ 
2. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ದ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ಸಚಿವರು 


ವಿಜ್ಞಾನ ಮತ್ತು ತಂತ್ರಜ್ಞಾನ 
ಣು ಎರಿ ಇ 
ಅ-ಸಿ 1. ಜಲಸಂಪನ್ಮೂಲ ಇಲಾಖೆಯಿಂದ ಸಣ್ಣ ನೀರಾವರಿ 


ಸೋಮವಾರ |2. ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಸಣ್ಣ ನೀರಾವರಿ ಮತ್ತು 4 
ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಕನ್ನಡ ಕನ್ನಡ ಮತ್ತು ಸಂಸ್ಕೃತಿ ಸಾಸ್‌ 
ಮತ್ತು ಸಂಸ್ಕೃತಿ ಸಮ iE 

| 


1. ಕಾರ್ಮಿಕ ಇಲಾಖೆ 


2. ತೋಟಗಾರಿಕೆ ಇಲಾಖೆಯಿಂದ ರೇಷ್ಮೆ ಕಾರ್ಮಿಕ ಮತ್ತು ರೇಷ್ಮೆ 


ಸಚಿವರು 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಬೃಹತ್‌ ಮತ್ತು ಮಧ್ಯಮ 


೨೨ 
ಭಾರೀ ಮತ್ತು ಮಧ್ಯಮ ಕೈಗಾರಿಕೆ ಕೈಗಾರಿಕಾ ಸಚಿವರು | 
| 3 


ಜಲಸಂಪನ್ಮೂಲ ಇಲಾಖೆಯಿಂದ 
ಭಾರೀ ಮತ್ತು ಮಧ್ಯಮ ನೀರಾವರಿ 


ಭಾರೀ ಮತ್ತು ಮಧ್ಯಮ 
ನೀರಾವರಿ ಸಚಿವರು 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಿಂದ 
ಅರಣ್ಯ 


[| ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಜವಳಿ ಜವಳಿ ಸಚಿವರು ಹ 
ವಾಣಿಜ್ಯ ' ಮತ್ತು ಕೈಗಾರಿಕಾ ಇಲಾಖೆಯಿಂದ ಸಣ್ಣ ಕೈಗಾರಿಕೆಗಳ ಸಚಿವರು 
ಸಣ್ಣ ಕೈಗಾರಿಕೆಗಳು 


u-B 1. ಸಂಪುಟ ವ್ಯವಹಾರಗಳ ಇಲಾಖೆ. 
ಮಂಗಳವಾರ | 2. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 
3. ಅಬಕಾರಿ, ಸಣ್ಣ ಉಳಿತಾಯ ಮತ್ತು ಲಾಟರಿ 


೭೨ ಸಾಂಸ್ಥಿಕ ಸ ಹಣಕಾಸು 11ನೇ ಡಿಸೆಂಬರ್‌, 
ಒಳಗೊಂಡಂತೆ ಆರ್ಥಿಕ ಇಲಾ ಮುಖ್ಯಮಂತ್ರಿಗಳು 2012 


4. ಒಳಾಡಳಿತ ಇಲಾಖೆಯಿಂದ ಗುಪ್ತ ದಳ 

5. ನಗರಾಭಿವೃದ್ಧಿ ಇಲಾಖೆಯಿಂದ ಬೆಂಗಳೂರು 
ಜಲಮಂಡಲಿ ಹೊರತುಪಡಿಸಿ ಬೆಂಗಳೂರು ನಗರಕ್ಕೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು 

6. ಕನ್ನಡ ಮತ್ತು ಸಂಸ್ಕೃತಿ ವಾರ್ತಾ ಹಾಗೂ 
ಪ್ರವಾಸೋದ್ಯಮ ಇಲಾಖೆಯಿಂದ ವಾರ್ತಾ 

. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ 
ಗಣಿ ಮತ್ತು ಭೂ-ವಿಜ್ಞಾನ 

8. ಸಮಾಜ ಕಲ್ಯಾಣ ಇಲಾಖೆಯಿಂದ ಅಲ್ಪಸಂಖ್ಯಾತರ 
ಕಲ್ಯಾಣ 

9. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 

10. ಹಂಚಿಕೆಯಾಗದ ಖಾತೆಗಳು. 


ಮುಜರಾಯಿ, ಹಜ್‌ ಮತ್ತು ವಕ್ಸ್‌ ಹೊರತುಪಡಿಸಿ 
ಇ ಕ ಉಪ ಮಂತಿ ಹ 
ಕಂದಾಯ ಇಲಾಖೆ ಮುಖ್ಯ ಅತ್ರ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು 
ಸಂಸದೀಯ ವ್ಯವಹಾರಗಳು ನಗರಾಭಿವೃದ್ಧಿ, ಕಾನೂನು, 
ಶಾಸನ ರಚನೆ ನ್ಯಾಯ ಮತ್ತು ಮಾನವ 
ನಗರಾಭಿವೃದ್ಧಿ ಇಲಾಖೆ (7 ಮಹಾನಗರ ಹಕ್ಕುಗಳು ಹಾಗೂ 
ಜ್‌ ಜು ಭಜ 
( ಆ ಲ್ಲಾಂ ಟಾ ೯ 

ಭ್ರ Fy ಲ್‌! ೨ 
ಬೆಂಗಳೂರು ನಗರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನಾವಾ ಮತ್ತು 
ಹೊರತುಪಡಿಸಿ ನಗರಾಭಿವೃದ್ದಿ ಪ್ರಾಧಿಕಾರಗಳು ತೂ ಐ? 
ಆ ಎದಿ Cc k ಗಳೂ ಜಲಮಂ 
ನೆಕ್ಳಾಎಧಿ ಯ್ಯ ದ್ಯ ಇಲಾಖ: $4 
ಳಿಯ ಬಲಮೊಂಸೆ | 
ಆರೀಳೂಗು WOO. 

1. ಕಂದಾಯ ಇಲಾಖೆಯಿಂದ ಹಜ್‌ ಮತ್ತು ವಕ್ಫ್‌ 
2. ಸಹಕಾರ ಇಲಾಖೆಯಿಂದ ಕೃಷಿ ಮಾರುಕಟ್ಟೆ 


ಇತಿ 


ಜು ಬಜ ಬಾ ಡಾ 


Ks 


| NE 


ಹಜ್‌ ಮತ್ತು ವಕ್ಫ್‌ 
ಹಾಗೂ ಕೃಷಿ ಮಾರುಕಟ್ಟೆ 
ಸಚಿವರು 


6 


11ನೇ ಡಿಸೆಂಬರ್‌, 
2012 


|. ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ 
ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ 
ಪ್ರವಾಸೋದ್ಯಮ 


ಪ್ರವಾಸೋದ್ಯಮ ಸಚಿವರು 


ಮೂಲಭೂತ ಸೌಲಭ 
3 ರ 
ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾ ಅಭಿವೃದ್ಧಿ ಸಚಿವರು 
ಟ್‌ ಜೆ ಯುವಜನ ಸೇವೆ ಮತ್ತು 
ವಾ ಇ ಕ್ರೀಡಾ ಸಚಿವರು 


ಹದಿಮೂರನೇ ವಿಧಾನಸಭೆಯ ಹದಿನೈದನೇ ಅಧಿವೇಶನದ ಪ್ರಶ್ನೆಗಳಿಗೆ ಸೂಚನಾ ಪತ್ರಗಳನ್ನು ಸ್ವೀಕರಿಸಲು 
ಹಾಗೂ ಪ್ರಶ್ನೆಗಳ ಸೂಚನಾ ಪತ್ರಗಳ ಬ್ಯಾಲೆಟ್‌ ನಡೆಸುವ ದಿನಾಂಕಗಳ ಕಾರ್ಯಕ್ರಮದ ಪಟ್ಟಿ:- 


೨೨ 


ಕ್ರಮ ಉಪವೇಶನದ ಸಮೂಹ | ಪ್ರಶ್ನೆಗಳ ಸೂಚನಾ ಪತ್ರಗಳನ್ನು | ಪ್ರಶ್ನೆಗಳ ಸೂಚನಾ ಪತ್ರಗಳ 
ಸಂಖ್ಯೆ ದಿನಾಂಕ ಸ್ವೀಕರಿಸಲು ಕೊನೆಯ ದಿನಾಂಕ | ಬ್ಯಾಲೆಟ್‌ ನಡೆಸುವ ದಿನಾಂಕ 

05.12.2012 

1 ಇ-0 21.11.2012 24.11.2012 
(ಬುಧವಾರ) 
06.12.2012 

2 ಈ -0 22.11.2012 26.11.2012 
(ಗುರುವಾರ) 
07.12.2012 

3 w -E 23.11.2012 27.11.2012 
(ಶುಕ್ರವಾರ) 
10.12.2012 

4 ಅ-ಿ 24.11.2012 28.11.2012 
(ಸೋಮವಾರ) 
11.12.2012 

5 u-B 26.11.2012 30.11.2012 
(ಮಂಗಳವಾರ) 
12.12.2012 

6 «-C 27.11.2012 30.11:2012 
(ಬುಧವಾರ) 


ಸೂಚನೆ:-ಪ್ರಶ್ನೆಗಳ ಬ್ಯಾಲೆಟನ್ನು ನಿಗದಿಪಡಿಸಿದ ದಿನಾಂಕಗಳಂದು ಮಧ್ಯಾಹ್ನ 3.00 ಘಂಟೆಗೆ 


ವಿಧಾನಸಬೆಯ ಕಾರ್ಯದರ್ಶಿರವರ ಕೊಠಡಿ ಸಂಖ್ಯೆಃ 121, ಮೊದಲನೇ ಮಹಡಿ, ವಿಧಾನಸೌಧ, 


ಬೆಂಗಳೂರು ಇಲ್ಲಿ ಬ್ಯಾಲೆಟ್‌ ನಡೆಸಲಾಗುವುದು. ಬ್ಯಾಲೆಟ್‌ ನಡೆಸುವ ಸಮಯದಲ್ಲಿ ಇಚ್ಛೆಯುಳ್ಳ 


ಸದಸ್ಯರು ಹಾಗೂ ಪ್ರತಿಯೊಂದು ರಾಜಕೀಯ ಶಾಸಕಾಂಗ ಪಕ್ಷದ ಮಾನ್ಯ ಸದಸ್ಯರೊಬ್ಬರು ಕಡ್ಡಾಯವಾಗಿ 


ಹಾಜರಿರಬೇಕು. 


ಜಲಸಂಪನ್ಮೂಲ ಇಲಾಖೆಯಿಂದ 
ಭಾರೀ ಮತ್ತು ಮಧ್ಯಮ ನೀರಾವರಿ 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಿಂದ 
ಅರಣ್ಯ 


| ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಿಂದ ಜವಳಿ 


ವಾಣಿಜ್ಯ ` ಮತ್ತು ಕೈಗಾರಿಕಾ ಇಲಾಖೆಯಿಂದ 
ಸಣ್ಣ ಕೈಗಾರಿಕೆಗಳು 


ಆ-1 1. ಸಂಪುಟ ವ್ಯವಹಾರಗಳ ಇಲಾಖೆ. 
ಮಂಗಳವಾರ | 2. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 


3. ಅಬಕಾರಿ, ಸಣ್ಣ ಉಳಿತಾಯ ಮತ್ತು ಲಾಟರಿ 
ಹೊರತುಪಡಿಸಿ ಸಾಂಸ್ಥಿಕ ಹಣಕಾಸು 
ಒಳಗೊಂಡಂತೆ ಆರ್ಥಿಕ ಇಲಾಖೆ 

4. ಒಳಾಡಳಿತ ಇಲಾಖೆಯಿಂದ ಗುಪ್ತ ದಳ 

5. ನಗರಾಭಿವೃದ್ದಿ ಇಲಾಖೆಯಿಂದ ಬೆಂಗಳೂರು 


ಜಲಮಂಡಲಿ ಹೊರತುಪಡಿಸಿ ಬೆಂಗಳೂರು ನಗರಕ್ಕೆ 
ಸಂಬಂಧಿಸಿದ ಎಲ್ಲಾ ವಿಷಯಗಳು 
6. ಕನ್ನಡ ಮತ್ತು ಸಂಸ್ಕೃಶಿ, ವಾರ್ತಾ 
ಪ್ರವಾಸೋದ್ಯಮ ಇಲಾಖೆಯಿಂದ ವಾರ್ತಾ 
7. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯಿಂದ 
ಗಣಿ ಮತ್ತು ಭೂ-ವಿಜ್ಞಾನ 
8. ಸಮಾಜ ಕಲ್ಯಾಣ ಇಲಾಖೆಯಿಂದ ಅಲ್ಪಸಂಖ್ಯಾತರ 


ಹಾಗೂ 


ಕಲ್ಯಾಣ 
9. ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ 


ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಳು ಎ ಖ್‌ 
10. ಹಂಚಿಕೆಯಾಗದ ಖಾತೆಗಳು. 
ಮುಜರಾಯಿ, ಹಜ್‌ ಮತ್ತು ವಕ್ಫ್‌ ಹೊರತುಪಡಿಸಿ 
ಕಂದಾಯ ಇಲಾಖೆ 
. ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು 


1 

2. ಸಂಸದೀಯ ವ್ಯವಹಾರಗಳು 

3. ಶಾಸನ ರಚನೆ 

4. ನಗರಾಭಿವೃದ್ಧಿ ಇಲಾಖೆ (7 ಮಹಾನಗರ 


ಪಾಲಿಕೆಗಳು, ಡೈರೆಕ್ಟರೇಟ್‌ ಆಫ್‌ ಟೌನ್‌ ಪ್ಲಾನಿಂಗ್‌, 
ಡೈರೆಕ್ಟರೇಟ್‌ ಆಫ್‌ ಲ್ಯಾಂಡ್‌ ಟ್ರಾನ್ಸ್‌ಪೊರ್ಟ್‌), 
ಬೆಂಗಳೂರು ನಗರಕ್ಕೆ ಸಂಬಂಧಿಸಿದ ವಿಷಯಗಳನ್ನು 
ಹೊರತುಪಡಿಸಿ ನಗರಾಭಿವೃದ್ಧಿ ಪ್ರಾಧಿಕಾರಗಳು 


ಹಾರ 


. ಕಂದಾಯ ಇಲಾಖೆಯಿಂದ ಹಜ್‌ ಮತ್ತು ವಕ್ಸ್‌ 
. ಸಹಕಾರ ಇಲಾಖೆಯಿಂದ ಕೃಷಿ ಮಾರುಕಟ್ಟೆ 


MM 


[EN SS ENE 


ಭಾರೀ ಮತ್ತು ಮಧ್ಯಮ ಸು 


ನೀರಾವರಿ ಸಚಿವರು ಡಿಸೆಂಬರ್‌, 
2012 
ಅರಣ್ಯ ಸಚಿವರು ಜಾ ಕಾಕಾ 
ಜವಳಿ ಸಚಿವರು 
ಸಣ್ಣ ಕೈಗಾರಿಕೆಗಳ ಸಚಿವರು 
11ನೇ ಡಿಸೆಂಬರ್‌, 
ಮುಖ್ಯಮಂತ್ರಿಗಳು 2012 


ಉಪ ಮುಖ್ಯಮಂತ್ರಿ 


ನಗರಾಭಿವೃದ್ಧಿ, ಕಾನೂನು, 
ನ್ಯಾಯ ಮತ್ತು ಮಾನವ 
ಹಕ್ಕುಗಳು ಹಾಗೂ 
ಸಂಸದೀಯ 
ವ್ಯವಹಾರಗಳು ಮತ್ತು 
ಶಾಸನ ರಚನೆ ಹಾಗೂ 
ಬೆಂಗಳೂರು ಜಲಮಂಡಳಿ 
ಸಚಿವರು 


ಹಜ್‌ ಮತ್ತು ವಕ್ಫ್‌ 
ಹಾಗೂ ಕೃಷಿ ಮಾರುಕಟ್ಟೆ 
ಸಚಿವರು 


ಮ] 


6 
1. ಕನ್ನಡ ಮತ್ತು ಸಂಸ್ಕೃಶಿ ಹಾಗೂ ವಾರ್ತಾ 
ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ 
ಪ್ರವಾಸೋದ್ಯಮ 


ಮೂಲಭೂತ ಸೌಲಭ 
ಸೌ ೩ಲಾಖೆ ಲೆ 
ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾ ಬ ಭಿವೃದ್ಧಿ RNS 
ಯುವಜನ ಸೇವೆ ಮತ್ತು 
ಯು ಇಲಾಖೆ ಸೌ 


ಹದಿಮೂರನೇ ವಿಧಾನಸಭೆಯ ಹದಿನೈದನೇ ಅಧಿವೇಶನದ ಪ್ರಶ್ನೆಗಳಿಗೆ ಸೂಚನಾ ಪತ್ರಗಳನ್ನು ಸ್ವೀಕರಿಸಲು 
ಹಾಗೂ ಪ್ರಶ್ನೆಗಳ ಸೂಚನಾ ಪತ್ರಗಳ ಬ್ಯಾಲೆಟ್‌ ನಡೆಸುವ ದಿನಾಂಕಗಳ ಕಾರ್ಯಕ್ರಮದ ಪಟ್ಟಿ:- 


ಕ್ರಮ | ಉಪಪೇಶನದ 
ಸಂಖ್ಯೆ ದಿನಾಂಕ 
05.12.2012 
(ಬುಧವಾರ) 
2 


11ನೇ ಡಿಸೆಂಬರ್‌, 
2012 


ಪ್ರವಾಸೋದ್ಯಮ ಸಚಿವರು | 


ಪ್ರಶ್ನೆಗಳ ಸೂಚನಾ ಪತ್ರಗಳನ್ನು 
ಸ್ವೀಕರಿಸಲು ಕೊನೆಯ ದಿನಾಂಕ 


ಪ್ರಶ್ನೆಗಳ ಸೂಚನಾ ಪತ್ರಗಳ 
ಬ್ಯಾಲೆಟ್‌ ನಡೆಸುವ ದಿನಾಂಕ 


24.11.2012 


ಇ-೮ಲಿ 21.11.2012 


06.12.2012 

ಈ -ಔ0 22.11.2012 26.11.2012 
(ಗುರುವಾರ) ETT 
07.12.2012 


23.11.2012 


27.11.2012 


3 
(ಶುಕ್ರವಾರ) 
4 10.12.2012 Wp 
(ಸೋಮವಾರ) 
11.12.2012 
5 u-B 26.11.2012 30.11.2012 
(ಮಂಗಳವಾರ) 26112002 301202 
12.12.2012 
6 ಇ ಲ 27.11.2012 30.12.2012 
(ಬುಧವಾರ) sc) mon 3612202 


ಸೂಚನೆ:-ಪಶೆಗಳ ಬ್ಲಾಲೆಟನ್ನು ನಿಗದಿಪಡಿಸಿದ ದಿನಾಂಕಗಳಂದು ಮಧಾಹ್ನ 3.00 ಘಂಟೆಗೆ 


24.11.2012 


ವಿಧಾನಸಬೆಯ ಕಾರ್ಯದರ್ಶಿರವರ ಕೊಠಡಿ ಸಂಖ್ಯೆಃ 121, ಮೊದಲನೇ ಮಹಡಿ, ವಿಧಾನಸೌಧ, 


ಬೆಂಗಳೂರು ಇಲಿ ಬ್ಲಾಲೆಟ್‌ ನಡೆಸಲಾಗುವುದು. ಬ್ಲಾಲೆಟ್‌ ನಡೆಸುವ ಸಮಯದಲ್ಲಿ ಇಚ್ಛೆಯುಳ್ಳ 


ಸದಸ್ನರು ಹಾಗೂ ಪತಿಯೊಂದು ರಾಜಕೀಯ ಶಾಸಕಾಂಗ ಪಕ್ಷದ ಮಾನ್ನ ಸದಸ್ನರೊಬರು ಕಡಾಯವಾಗಿ 


ಹಾಜರಿರಬೇಕು. 


2. ಅಲ್ಪಕಾಲಾವಧಿ ಪ್ರಶ್ನೆಗಳು 


(ನಿಯಮ 58) 


ಸಾರ್ವಜನಿಕ ಪ್ರಾಮುಖ್ಯತೆಗೆ ಸಂಬಂಧಿಸಿದ ಪ್ರಶ್ನೆಗಳು, ಮುಖ್ಯ ಹಾಗೂ ಜರೂರು ಸ್ವಭಾವವುಳ್ಳದ್ದಾಗಿದ್ದಲ್ಲಿ 
ಕನಿಷ್ಠ ಹತ್ತು ಪೂರ್ಣ ದಿನಗಳ ಕಾಲಾವಧಿಗಿಂತ ಕಡಿಮೆ ಇಲ್ಲದ ಅವಧಿಯ, ಅಲ್ಪಕಾಲಾವಧಿ ಸೂಚನಾಪತ್ರಗಳನ್ನು 
ನಿಗದಿಪಡಿಸಿದ ನಮೂನೆಯಲ್ಲಿ ನೀಡುವುದರ ಮೂಲಕ ಕೇಳಬಹುದು. ಅಲ್ಪ ಕಾಲಾವಧಿ ಪ್ರಶ್ನೆಯಾಗಿ ಕೇಳಲು 
ಇರತಕ್ಕ ಕಾರಣವೇನೆಂಬುದನ್ನು ಸ್ಪಷ್ಟವಾಗಿ ಸೂಚನೆಯಲ್ಲಿ ನಮೂದಿಸತಕ್ಕದು. ಪ್ರಶ್ನೆಗಳ ಸೂಚನೆಯಲ್ಲಿ 


ಕಾರಣಗಳನ್ನು ನಮೂದಿಸದಿದಲ್ಲಿ, ಪ್ರಶ್ನೆ ಗಳನ್ನು ಸದಸ್ಯರಿಗೆ ಹಿಂತಿರುಗಿಸಲಾಗುತ್ತದೆ. 


3. ಅರ್ಧ ಘಂಟೆ ಕಾಲಾವದಿ ಚರ್ಚೆ 
(ನಿಯಮ 59) 


ವಿಧಾನಸಭೆಯಲ್ಲಿ ಇತ್ತೀಚೆಗೆ ಕೇಳಿರುವ ಒಂದು ಪ್ರಶ್ನೆಯು ಸಾರ್ವಜನಿಕ ದೃಷ್ಟಿಯಿಂದ ಸಾಕಷ್ಟು 
ಪ್ರಾಮುಖ್ಯವಾಗಿದ್ದು, ಅ ಪ್ರಶ್ನೆಗೆ ವಿಧಾನಸಭೆಯಲ್ಲಿ ಉತ್ತರ ನೀಡಿರಲಿ ಅಥವಾ ಉತ್ತರವನ್ನು ಸಭೆಯ ಮುಂದೆ 
ಇಟ್ಟಿರಲಿ ಮತ್ತು ಆ ಪ್ರಶ್ನೆಗೆ ಕೊಟ್ಟಿರುವ ಉತ್ತರದಲ್ಲಿರತಕ್ಕ ಒಂದು ವಿಷಯವನ್ನು ವಿಷದಪಡಿಸುವುದು 
ಅಗತ್ಯವಿದ್ದು ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಆ ಪ್ರಶ್ನೆಯ ವಿಚಾರವನ್ನು ಸದಸ್ಯರು. ಚರ್ಚೆಗೆ 
ತೆಗೆದುಕೊಳ್ಳಬಹುದು. ಅಧ್ಯಕ್ಷರು ವಾರದ ಎರಡು ದಿನಗಳಲ್ಲಿ ಅಂದರೆ ಮಂಗಳವಾರ ಹಾಗೂ 
ಗುರುವಾರಗಳಂದು ಅರ್ಧ ಘಂಟೆ ಕಾಲ ಚರ್ಚೆಗೆ ಅವಕಾಶ ಮಾಡಿಕೊಡುತ್ತಾರೆ ಅಥವಾ ಮೇಲೆ 
ತಿಳಿಸಲಾಗಿರುವ ದಿನಗಳ ಬದಲು ಅಧ್ಯಕ್ಷರು ಯಾವುದೇ ದಿನಾಂಕದಂದು ಅವಕಾಶ ಮಾಡಿಕೊಡಬಹುದು. ಆ 
ಸದಸ್ಯರು ಯಾವ ದಿನ ಆ ವಿಷಯವನ್ನು ಚರ್ಚೆಗೆ ತರಬೇಕೆಂದು ಇಚ್ಛಿಸುತ್ತಾರೆಯೋ ಆ ದಿನಕ್ಕೆ ಮೂರು ದಿನಗಳ 
ಮುಂಚಿತವಾಗಿ ಕಾರ್ಯದರ್ಶಿಯವರಿಗೆ ಬರಹ ಮೂಲಕ 'ಸೂಚನಾಪತ್ರವನ್ನು ಕೊಡಬೇಕು ಹಾಗೂ ತಾವು 


ಪ್ರಸ್ನಾಪಿಸಬೇಕೆಂದಿರುವ ಅಂಶಗಳನ್ನು ಸಂಕ್ಲಿಪವಾಗಿ ನಮೂದಿಸಬೇಕು. ಸೂಚನಾಪತ್ರಕ್ಕೆ ಸಂಬಂಧಪಟ್ಟಿರುವ 
ಅತೆ ಸಸ ಸವಸ ಪಸ ಸಟ ನ್ನು ಎ ಅ ಲಸ ಜಂ | 


ವಿಷಯಕ್ಕೆ ಚರ್ಚೆ ನಡೆಸಲು ಕಾರಣಗಳನ್ನು ಒಳಗೊಂಡ ಒಂದು ವಿವರಣಾ ಪಟ್ಟಿಯನ್ನೊಳಗೊಂಡಿರಬೇಕು. 


ವಿಷಯವು ಚರ್ಚೆಗೆ ತೆಗೆದುಕೊಳ್ಳುವಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವುದೇ ಎಂಬುದನ್ನು ಅಧ್ಯಕ್ಷರು 
ನಿರ್ಧರಿಸುತ್ತಾರೆ. ಕಛೇರಿಗೆ ಸೂಚನಾಪತ್ರಗಳು ಯಾವ ಅನುಕ್ರಮದಲ್ಲಿ ಸ್ವೀಕರಿಸಲಾಗಿದೆಯೋ ಅದೇ 
ಅನುಕ್ರಮದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಸಭೆಯಲ್ಲಿ ಔಪಚಾರಿಕವಾದ ಪ್ರಸ್ತಾಪವಾಗಲಿ ಅಥವಾ ಮತ 
ಚಲಾವಣೆಯಾಗಲಿ ಇರುವುದಿಲ್ಲ. ಸೂಚನಾಪತ್ರವನ್ನು ಕೊಟ್ಟಿರುವಂತಹ ಸದಸ್ಯರು ಸಂಕ್ಷಿಪ್ತ ಹೇಳಿಕೆಯನ್ನು 
ಕೊಡಬಹುದು ಮತ್ತು ಸಂಬಂಧಪಟ್ಟ ಮಂತ್ರಿಯವರು ಸಂಕ್ಷಿಪ್ತವಾಗಿ ಉತ್ತರ ನೀಡುತ್ತಾರೆ. ಇತರೆ ಯಾವುದೇ 
ಸದಸ್ಯರು ಅಧ್ಯಕ್ಷರ ಅನುಮತಿಯೊಂದಿಗೆ ವಾಸ್ತವ ವಿಷಯವನ್ನು ಮತ್ತಷ್ಟು ಸ್ಪಷ್ಟಗೊಳಿಸುವ ಉದ್ದೇಶದಿಂದ ಉಪ 


ಪ್ರಶ್ನೆ ಕೇಳಬಹುದು. 


4, ಗಮನಸೆಳೆಯುವ ಸೂಚನೆ 
(ನಿಯಮ 73) 


ಸದಸ್ಯರು ಅಧ್ಯಕ್ಷರ ಪೂರ್ವಭಾವಿ ಅನುಮತಿಯೊಂದಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಪ್ರಾಮುಖ್ಯವಾದ ಹಾಗೂ ಜರೂರಾದ ಯಾವುದೇ ವಿಷಯಕ್ಕೆ ಮಂತ್ರಿಗಳ ಗಮನ ಸೆಳೆಯಬಹುದು ಹಾಗೂ 
ಮಂತ್ರಿಗಳು ಸದನದಲ್ಲಿ ಈ ವಿಷಯಕ್ಕೆ ಸಂಕ್ಷಿಪ್ತವಾದ ಹೇಳಿಕೆಯನ್ನು ನೀಡಬಹುದು. ಸೂಚನಾಪತ್ರ ಶಾಖೆಯಲ್ಲಿ 
ದೊರೆಯುವ ಗೊತ್ತುಪಡಿಸಿದ ನಮೂನೆಯಲ್ಲಿ ಪ್ರತಿಯೊಂದು ಗಮನ ಸೆಳೆಯುವ ಸೂಚನಾ ಪತ್ರವನ್ನು 
ಪ್ರತ್ಯೇಕವಾಗಿ ಸಹಿ ಮಾಡಿ ಸಲ್ಲಿಸಬೇಕು. ಯಾವುದೇ ಸದಸ್ಯರು ಒಂದು ಉಪವೇಶನದಲ್ಲಿ ಅಂತಹ ಎರಡಕ್ಕಿಂತ 
ಹೆಚ್ಚು ಸೂಚನೆಗಳನ್ನು ನೀಡಬಾರದು. ಆಂತಹ ಹೇಳಿಕೆಯ ಮೇಲೆ ಆ ಕಾಲಕ್ಕೆ ಚರ್ಚೆ ಇರುವುದಿಲ್ಲ. 
ಆದರೆ ಕಾರ್ಯಕ್ರಮದ ಪಟ್ಟಿಯಲ್ಲಿ ತಿಳಿಸಿರುವಂತೆ 5 ಸದಸ್ಯರಿಗಿಂತ ಹೆಚ್ಚಿಲ್ಲದಂತೆ ವಿಷಯಕ್ಕೆ ಸಂಬಂಧಪಟ್ಟ 
ಪ್ರತಿಯೊಬ್ಬ ಸದಸ್ಯರು ಕಾರ್ಯಕ್ರಮದ ಪಟ್ಟಿಯ ಮೇರೆಗೆ ಅಧ್ಯಕ್ಷರ ಅನುಮತಿಯೊಂದಿಗೆ ವಿವರಣೆ 
ಕೇಳಬಹುದು. ದಿನದ ಉಪವೇಶನಕ್ಕೆಂದು ಬೆಳಿಗ್ಗೆ 10.00 ಘಂಟೆಯವರೆಗೆ ಬಂದ ಗಮನಸೆಳೆಯುವ 
ಸೂಚನೆಗಳನ್ನು ಅದೇ ದಿವಸ ಸ್ವೀಕರಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಹಾಗೂ ಸದರಿ ವಿಷಯದ ಮೇಲೆ 
ಅಂತಹ ಸೂಚನೆಗಳ ಪರಸ್ಪರ ಆದ್ಯತೆಗೆ ಬ್ಯಾಲೆಟ್‌ ನಡೆಸಲಾಗುತ್ತದೆ. ಬೆಳಿಗ್ಗೆ 10.00 ಘಂಟೆಯ ನಂತರ 
ಸ್ವೀಕರಿಸಿದ ಸೂಚನೆಗಳನ್ನು ಮುಂದಿನ ಉಪವೇಶನಕ್ಕಾಗಿ ನೀಡಲಾಗಿದೆ. ಎಂದು ಪರಿಗಣಿಸಲಾಗುತ್ತದೆ. 
ಆಂಗೀಕರಿಸಲಾದ ಎಲ್ಲಾ ಸೂಚನಾ ಪತ್ರಗಳನ್ನು ಸಭಾಧ್ಯಕ್ಷರು ಅಂಗೀಕರಿಸದಿದ್ದಲ್ಲಿ ಅವುಗಳನ್ನು ಮಂಡಿಸಿದ 
ಎರಡನೇ ವಾರದ ಕೊನೆಯಲ್ಲಿ ವ್ಯಪಗತವಾಗುತ್ತವೆ. ಈ ವಿಷಯದಲ್ಲಿ ಮಾನ್ಯ ಸದಸ್ಯರುಗಳಿಗೆ ಯಾವುದೇ 
ಮಾಹಿತಿ ನೀಡಲಾಗುವುದಿಲ್ಲ. ಆದಾಗ್ಯೂ ಸದಸ್ಯರು ಇಚ್ಛಿಸಿದಲ್ಲಿ ಅದೇ ವಿಷಯಕ್ಕೆ ಹೊಸದಾಗಿ ಸೂಚನಾ 
ಪತ್ರವನ್ನು ನೀಡಬಹುದು. 


5, ನಿಯಮ 351 ರ ಮೇರೆಗೆ ಸೂಚನೆ 


ಒಂದು ಕ್ರಿಯಾಲೋಪವಲ್ಲದಂತಹ ಯಾವ ವಿಷಯವನ್ನಾಗಲಿ ವಿಧಾನಸಭೆಯ ಗಮನಕ್ಕೆ ತರಬೇಕೆಂದು 
ಇಚ್ಚಿಸುವ ಸದಸ್ಯರು, ಕಾರಣಗಳನ್ನು ಸಂಕ್ಟಿಪ್ತವಾಗಿ ತಿಳಿಸಿ, ಲಿಖಿತ ಮೂಲಕವಾಗಿ ನಿಗದಿಪಡಿಸಿದ ನಮೂನೆಯಲ್ಲಿ 
ಕಾರ್ಯದರ್ಶಿಯವರಿಗೆ ಸೂಚನಾಪತ್ರವನ್ನು ಕೊಡಬೇಕು. ಅಧ್ಯಕ್ಷರು ಅನುಮತಿ ಕೊಟ್ಟ ಮೇಲೆ ಮಾತ್ರವೇ 
ಅವರು ಅದನ್ನು ಸೂಚಿಸುವುದಕ್ಕೆ ಮತ್ತು ಅಧ್ಯಕ್ಷರು ಗೊತುಮಾಡಬಹುದಾದ ದಿನ ಹಾಗೂ ಕಾಲದಲ್ಲಿ 
ಮಾತ್ರ ಅವರು ಪಸ್ತಾಪಿಸಲು ಅರ್ಹರಾಗುತ್ತಾರೆ. 


ಕಾರಾ ಮಾಮಿ ಆದಾ hos han 


351ನೇ ನಿಯಮದ ಮೇರೆಗೆ 3.00 ಘಂಟೆಯವರೆಗೆ ನೀಡಲಾದ ಸೂಚನಾ ಪತ್ರಗಳನ್ನು ಮುಂದಿನ 
ದಿನಕ್ಕೆ ತೆಗೆದುಕೊಳ್ಳಲಾಗುವುದು. 3.00 ಘಂಟೆಯನಂತರ ನೀಡಲಾದ ಸೂಚನಾಪತ್ರಗಳನ್ನು ತದನಂತರದ 
ದಿನಕ್ಕಾಗಿ ನೀಡಲಾದ ಸೂಚನಾಪತ್ರಗಳೆಂದು ಪರಿಗಣಿಸಲಾಗುವುದು. ಪ್ರತಿ ದಿವಸಕ್ಕೆ ನಿಯಮ 351ರ 
ಸೂಚನೆಗಳನ್ನು ಒಬ್ಬ ಸದಸ್ಯರ ಒಂದು ಸೂಚನೆಯಂತೆ ಒಟ್ಟು 10 ಸೂಚನೆಗಳಿಗೆ ಮೀರದಂತೆ 
ತೆಗೆದುಕೊಳ್ಳಲಾಗುವುದು ಹಾಗೂ ಮೊದಲು ಬಂದ ಸೂಚನೆಗಳಿಗೆ ಆದ್ಯತೆ ನೀಡಿ ಅವುಗಳನ್ನು ಪಟ್ಟಿ 
ಮಾಡಲಾಗುವುದು. | 


6. ಅರ್ಜಿಗಳು 


ಕರ್ನಾಟಕ ವಿಧಾನಸಭೆಯ ನಡವಳಿಕೆಗಳ ನಿಯಮ 136 ರಿಂದ 145ನೇ ನಿಯಮಗಳ ಮೇರೆಗೆ 
ಮಾನ್ಯ ಸದಸ್ಯರು ಸಾರ್ವಜನಿಕ ಮಹತ್ವವುಳ್ಳ ವಿಷಯಗಳ ಬಗ್ಗೆ ಸದನಕ್ಕೆ ಆ ನಿಯಮಗಳಲ್ಲಿ ನಮೂದಿಸಿದ 
ವಿಧಾನವನ್ನು ಪಾಲಿಸುವ ಮೂಲಕ ಅರ್ಜಿಗಳನ್ನು ವಿಧಾನಸಭೆಗೆ ಸಲ್ಲಿಸಬಹುದಾಗಿದೆ. 


7; ಸದಸ್ಯರುಗಳ ಖಾಸಗಿ ಕಾರ್ಯಕಲಾಪ 


ಕರ್ನಾಟಕ ವಿಧಾನಸಭೆಯ ನಡವಳಿಕೆಗಳ ನಿಯಮ 30ರ ಮೇರೆಗೆ ಪ್ರತಿ ಗುರುವಾರ 
ಉಪವೇಶನದ ಕಡೆಯ ಎರಡೂವರೆ ಘಂಟೆಗಳನ್ನು ಸದಸ್ಯರುಗಳ ಖಾಸಗಿ ಕಾರ್ಯಕಲಾಪಗಳನ್ನು 
ವ್ಯವಹರಿಸಲು ಗೊತ್ತುಪಡಿಸಲಾಗುತ್ತದೆ. 


ಪ್ರಸಕ್ತ ಅಧಿವೇಶನ ಕಾಲಾವಧಿಯಲ್ಲಿ ಸದಸ್ಯರುಗಳ ಖಾಸಗಿ ಕಾರ್ಯಕಲಾಪವನ್ನು ವ್ಯವಹರಿಸಲು 


ದಿನಾಂಕ: 06.12.2012ರಂದು ಗೊತ್ತುಪಡಿಸಲಾಗಿದೆ. 


i) ಸದಸ್ಯರುಗಳ ಖಾಸಗಿ ವಿಧೇಯಕಗಳು 


75(2)ನೇ ನಿಯಮದ ಮೇರೆಗೆ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರಿರುವ ಸೂಚನಾ 
ಅವಧಿಯ ಅಲ್ಪಕಾಲಾವಧಿ ಸೂಚನೆಯಲ್ಲಿ ಪ್ರಸ್ತಾವವನ್ನು ಮಂಡಿಸಲು ಅಧ್ಯಕ್ಷರು ಅನುಮತಿಸದ ಹೊರತು ಆ 
ಅವಧಿಯು 7 (ಏಳು) ಸ್ಪಷ್ಟ ದಿನಗಳಾಗಿರತಕ್ಕದ್ದು. 


i) ಖಾಸಗಿ ನಿರ್ಣಯಗಳು 


ಖಾಸಗಿ ಕಾರ್ಯಕಲಾಪಗಳು ನಡೆಯುವ ದಿನಕ್ಕೆ ತಮ್ಮ ನಿರ್ಣಯ 'ಸೂಚನಾಪತ್ರಗಳನ್ನು ಮಾನ್ಯ 
ಸದಸ್ಯರು ಈ ಕೆಳಕಂಡ ದಿನಾಂಕಕ್ಕೆ ಮೀರದಂತೆ ಸಚಿವಾಲಯಕ್ಕೆ ತಲುಪಿಸಬಹುದು ಹಾಗೂ ನಿರ್ಣಯಗಳಿಗೆ 
ಸಂಬಂಧಿಸಿದಂತೆ ಈ ಕೆಳಕಂಡ ಪಟ್ಟಿಯಲ್ಲಿ ಸೂಚಿಸಿರುವ ದಿನಾಂಕದಂದು ಮಧ್ಯಾಹ್ನ ಮೂರು ಘಂಟೆಗೆ ವಿಧಾನ 
ಸಭೆಯ ಕಾರ್ಯದರ್ಶಿರವರ ಕೊಠಡಿ ಸಂಖ್ಯೆಃ 121 ರಲ್ಲಿ (ಮೊದಲನೇ ಮಹಡಿ, ವಿಧಾನಸೌಧ, 
ಬೆಂಗಳೂರು) ಬ್ಯಾಲೆಟ್‌ ನಡೆಸಲಾಗುವುದು. 


ನಿರ್ಣಯಗಳಿಗೆ 


ಖಾಸಗಿ ಖಾಸಗಿ ಕಾರ್ಯಕಲಾಪಗಳಿಗೆ 

ಸಂ. | ಕಾರ್ಯಕಲಾಪಗಳಿಗೆ | ನಿರ್ಣಯಗಳ ಸೂಚನಾಪತ್ರಗಳನ್ನು . ಆದ್ಯತೆಯನ್ನು ನಿರ್ಧರಿಸಲು 

ಗೊತ್ತುಪಡಿಸಿದ ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ಬ್ಯಾಲೆಟ್‌ 
ದಿನಾಂಕ ದಿನಾಂಕ ನಡೆಸುವ ದಿನಾಂಕ 


1 06.12.2012 28.11.2012 03.12.2012 
(ಗುರುವಾರ) (ಬುಧವಾರ) (ಸೋಮವಾರ) 


10 


8. ಪ್ರಶ್ನೆಗಳಿಗೆ ಉತ್ತರಗಳ ಮುಂಗಡ ಪ್ರಕಟಣೆ 


ಈ ಕೆಳಗೆ ಕಾಣಿಸಿದ ಸೂಚನೆಗಳನ್ನು ಮುಂಗಡವಾಗಿ ಪ್ರಕಟಿಸುವುದನ್ನು ನಿಷೇಧಗೊಳಿಸಿದ್ದು 
ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಹಾಗೂ ನಡವಳಿಕೆಯ ನಿಯಮಗಳ 55ನೇ ನಿಯಮದ 
ವಿಷಯದಲ್ಲಿ ಸದಸ್ಯರ ಗಮನ ಸೆಳೆಯಲಾಗಿದೆ. 55ನೇ ನಿಯಮದ ಪ್ರಕಾರ ಮಂತ್ರಿಗಳು ಸಭೆಯ 


ಮುಂದೆ ಗೂ ಕಃ ಉದ್ದೇಶಿಸಿರುವ ಪ್ರಶ್ನೆಗಳ ಉತ್ತರಗಳನ್ನು ಸಭೆಯಲ್ಲಿ ವಾಸ್ತವವಾಗಿ ಒದಗಿಸದ 
ಹೊರತು ಅಥವಾ ಸಭೆಯ ಮುಂದೆ ಇಡಲಾಗದ ಹೊರತು ಪಕಟಣೆಗೆ ಕಳುಹಿಸಕೂಡದು. 


ಹೂರತು ಅಳಬಳ ಸಿಳ ಕರಿಕೆ ಅಂಕು ರು —————————— 


ಅನುಬಂಧ - 2ರಲ್ಲಿ ತಿಳಿಸಿದ ಸೂಚನೆಗಳನ್ನು ಪಾಲಿಸದೆ ಅಪೂರ್ಣಗೊಳಿಸಿದ ಸೂಚನಾ 
ಅಂ ಗ ಕ ಗ ಗ ಕು ್ರ್ರ್ಲ್ಲಲಲಐ್ಣ್ತ್ರ್ರ ತ ಷಂದ 
ಪತ್ರಗಳನ್ನು ನೀಡಿದಲ್ಲಿ ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ. 
ಚತ ಪಿಸು ಹವು ಭರ MNES ಕುಡೆ ಜಲ 


ಸಭೆಯಲ್ಲಿ ಈ ಪ್ರಶ್ನೆಗಳಿಗೆ ನೀಡಲಾದ ಉತ್ತರಗಳ ಆಧಾರದ ಮೇಲೆ ಸೂಕ್ತವಾದ ಉಪ ಪ್ರಶ್ನೆಗಳನ್ನು 
ಕೇಳಲು ಸಾಧ್ಯವಾಗುವಂತೆ ಸದಸ್ಯರ ನಿವೇದನೆಗಾಗಿ ದಿನದ ಪಟ್ಟಿಯಲ್ಲಿ ಸೇರಿಸಲಾದ ಚುಕ್ಕೆ ಗುರುತಿನ ಹಾಗೂ 
ಅಲ್ಪ ಕಾಲಾವಧಿಯ ಪ್ರಶ್ನೆಗಳ ಉತ್ತರಗಳನ್ನು ವಾಚನಾಲಯ ಹಾಗೂ ಪ್ರಶ್ನೆಗಳ ಶಾಖೆಯಲ್ಲಿ ಪ್ರಶ್ನೆಗಳ ಅವಧಿ 
ಪ್ರಾರಂಭವಾಗುವುದಕ್ಕೆ ಅರ್ಧ ಘಂಟೆ ಮೊದಲೇ ಇಡಲಾಗುವುದು. ನಿಯಮಗಳ ಮೇರೆಗೆ ದಿನದ ಪಟ್ಟಿಯಲ್ಲಿ 
. ಸೇರಿಸಲಾದ ಮುದ್ರಿತ ಪ್ರಶ್ನೆಗಳ ಪಟ್ಟಿಗಳನ್ನು ಮಾತ್ರ ಸದಸ್ಯರಿಗೆ ಒದಗಿಸಲಾಗುವುದು. 


ಪಿ. ಓಂಪ್ರಕಾಶ, 
ಕಾರ್ಯದರ್ಶಿ, 
ಕರ್ನಾಟಕ ವಿಧಾನಸಭೆ. 


ವಿಧಾನಸಭೆಯ ಎಲ್ಲಾ ಮಾನ್ಯ ಸದಸ್ಯರುಗಳಿಗೆ. 


ವಿ.ಸೂ: ಲಘು ಪ್ರಕಟಣೆಯಲ್ಲಿ ತಿಳಿಸಲಾಗಿರುವಂತೆ ದಿನಾಂಕ:93.12.2012ರ ನಂತರ ನೀಡುವ 
ಸೂಚನೆಗಳನ್ನು ಬೆಳಗಾವಿಯ ಸುವರ್ಣ ವಿಧಾನ ಸೌಧದಲ್ಲಿರುವ ಕಾರ್ಯದರ್ಶಿ, 
ಕೋರಾ ಲ ರಲಲ ಐಎಎ ಪವರದ ದಾರಾ 
ಕರ್ನಾಟಕ ವಿಧಾನ ಸಭೆಯವರ ಕಛೇರಿಯಲ್ಲಿ ನೀಡಬಹುದಾಗಿದೆ. 


1] 


ಅನುಬಂಧ-1 


ವಿಧಾನ ಸಭೆಯ ಮಾನ್ಯ ಸದಸ್ಯರುಗಳು ಸೂಚನಾ ಪತ್ರಗಳನ್ನು ನೀಡುವಾಗ ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಪ್ರಶ್ನೆಗಳನ್ನು ನೀಡುವಂತೆ 


[es 


Wh Uh 


15. 


17. 


19. 


20. 


21. 


ಕೋರಲಾಗಿದೆ : 
(ನಿಯಮ 47) 


ಆ ಪ್ರಶ್ನೆಯ ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕದು; 

ಆದು ಮಾಹಿತಿಯನ್ನು ಪಡೆದು ಕೊಳ್ಳವುದಕ್ಕಾಗಿ ಕೇವಲ ಒಂದು ಕೋರಿಕೆಯ ರೂಪದಲ್ಲಿರತಕ್ಕದ್ದು; 

ಅದು ಸಂದಿಗ್ಸವಾಗಿಯಾಗಲೀ ಅಥವಾ ಅರ್ಥವಾಗದಂತೆಯಾಗಲಿ ಇರಕೂಡದು; 

ಪ್ರಶ್ನೆಯನ್ನು ಅರ್ಥವಾಗುವಂತೆ ಮಾಡುವುದಕ್ಕೆ ಅವಶ್ಯಕವಾಗಿಲ್ಲದ ಯಾವ ಹೆಸರಾಗಲಿ ಅಥವಾ ಹೇಳಿಕೆಯಾಗಲಿ ದರಲ್ಲಿರತಕ್ಕದಲ್ಲ; 

ಅದು, ಒಂದು ಹೇಳಿಕೆಯನ್ನು ಒಳಗೊಂಡಿದಲ್ಲಿ, ಆ ಹೇಳಿಕೆಯ ಸತ್ಯತೆಯ ಬಗ್ಗೆ ಸದಸ್ಯರು ತಾವೇ ಜವಾಬ್ದಾರರಾಗಿರತಕ್ಕದ್ದು; 

ಅದು, ಚರ್ಚೆಗಳನ್ನು ಅನುಮಾನಿತ ನಿರ್ಧಾರಗಳನ್ನು, ಅಣಕದ ಮಾತುಗಳನ್ನು ದೋಷಾರೋಪಣೆಗಳನ್ನು ಶ್ಲಾಘನೆ, ವಿಶೇಷಣಗಳನ್ನು 
ಅಥವಾ ಅಪಮಾನ ಹಾನಿಕರ ಹೇಳಿಕೆಗಳನ್ನು ಒಳಗೊಂಡಿರತಕ್ಕದಲ್ಲ; 

ಅದರಲ್ಲಿ ಯಾವುದಾದರೂ ಒಂದು ವಿಚಾರದ ಮೇಲೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕೆಂದಾಗಲಿ ಅಥವಾ ಒಂದು ಜಟಿಲವಾದ 

ಕಾನೂನು ಸಂಬಂಧದ ವಿಚಾರಕ್ಕೆ ಅಥವಾ ಕಾಲ್ಪನಿಕ ವಿಚಾರಕ್ಕೆ ಪರಿಹಾರ ತಿಳಿಸಬೇಕೆಂದಾಗಲಿ ಕೇಳತಕ್ಕದಲ್ಲ; 

ಅದರಲ್ಲಿ ಯಾವನಾದರೂ ವ್ಯಕ್ತಿಯ ಸರ್ಕಾರಿ ಕೆಲಸಕ್ಕೆ ಅಥವಾ ಅವನ ಸಾರ್ವಜನಿಕ ಕಾರ್ಯಗಳಿಗೆ 'ಸಂಬಂಧಿಸುವಷ್ಟರ ಮಟ್ಟಿಗೆ 

ಹೊರತು ಅವನ ನಡತೆಯ ವಿಚಾರದಲ್ಲಾಗಲಿ ಅಥವಾ ಶೀಲ ಸ್ವಭಾವಗಳ ವಿಚಾರದಲ್ಲಾಗಲಿ ಪ್ರಶ್ನೆಯನ್ನು ಕೇಳತಕ್ಕದಲ್ಲ; 

ಅದು, ಸಾಮಾನ್ಯವಾಗಿ ನೂರೈವತ್ತು ಪದಗಳನ್ನು ಮೀರತಕ್ಕದಲ್ಲ; 

ಸರ್ಕಾರಕ್ಕೆ ಸಂಬಂಧಪಡದ ಯಾವುದಾದರೂ ವಿಷಯದಲ್ಲಿ ಪ್ರಶ್ನೆಯನ್ನು ಕೇಳತಕ್ಕದಲ್ಲ; 

ಯಾವ ಸಮಿತಿಯ ವರದಿಯನ್ನು ಸದನದ ಮುಂದೆ ಮಂಡಿಸಿಲ್ಲವೋ ಅಂಥ ದೋಷಣೆಯು ದ್ವನಿತಗೊಳ್ಳುವಂತಿರತಕ್ಕುದಲ್ಲ; 

ಅದು, ವ್ಯಕ್ತಿ ಸಂಬಂಧವಾದ ದೋಷಣೆಯನ್ನು ಮಾಡಕೂಡದು ಅಥವಾ ಅಂತ ದೋಷಣೆಯು ದ್ವನಿತಗೊಳ್ಳುವಂತಿರತಕ್ಕದಲ್ಲ; 

ಒಂದು ಪ್ರಶ್ನೆಗೆ ಕೊಡುವ ಉತ್ತರದ ಮಿತಿಗೆ ಒಳಪಡಿಸಲಾಗದೆ ಇರುವಂಥ ಬೃಹತ್‌ ಕಾರ್ಯನೀತಿಗೆ ಸಂಬಂಧಪಟ್ಟ ವಿಚಾರಣೆಗಳನ್ನು ಕುರಿತು 
ಪ್ರಶ್ನಿಸತಕ್ಕದಲ್ಲ; 

ಮೊದಲೇ ಉತ್ತರ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಅಥವಾ ಯಾವ ಪ್ರಶ್ನೆಗಳಿಗೆ ಉತ್ತರವನ್ನು ನಿರಕಾರಿಸಲಾಗಿದೆಯೋ ಅಂಥ ಪ್ರಶ್ನೆಗಳಲ್ಲಿ 
ಅಡಕವಾಗಿರುವ ಅಂಶಗಳನ್ನೇ ಕುರಿತು ಆ ಪ್ರಶ್ನೆಯನ್ನು ಪುನಃ ಕೇಳತಕ್ಕದಲ್ಲ; 

ಅದರಲ್ಲಿ ಕ್ಷುಲಕ ವಿಷಯಗಳ ಬಗ್ಗೆ ವಿವರಗಳನ್ನು ಕೇಳತಕ್ಕದಲ್ಲ; 

ಅದರಲ್ಲಿ ಸಾಮಾನ್ಯವಾಗಿ ಕಳೆದು ಹೋದ ವಿಚಾರವನ್ನು ಕುರಿತು ಯಾವ ವಿವರಣೆಗಳನ್ನು ಕೇಳತಕ್ಕದಲ್ಲ; 

ಅದರಲ್ಲಿ ಸುಲಭವಾಗಿ ದೊರೆಯುವ ಕಾಗದ ಪತ್ರಗಳಲ್ಲಿ ಅಥವಾ ಸಾಮಾನ್ಯ ಉಲ್ಲೇಖ ಗ್ರಂಥಗಳಲ್ಲಿ ನಮೂದಿಸಿರುವ ವಿವರಗಳನ್ನು 
ಕೇಳತಕ್ಕದಲ್ಲ; 
ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಜವಾಬ್ದಾರಿಯಾಗಿಲ್ಲದ ಸಮಸ್ಯೆಗಳ ಅಥವಾ ವ್ಯಕ್ತಿಗಳ ನಿಯಂತ್ರಣಕ್ಕೊಳಪಟ್ಟಿರುವ 
ವಿಷಯಗಳನ್ನು ಕುರಿತು ಪ್ರಶ್ನಿಸತಕ್ಕದಲ್ಲ; 

ಅದರಲ್ಲಿ, ಭಾರತದ ಯಾವುದಾದರೂ ಭಾಗದಲ್ಲಿ ಅಧಿಕಾರ ವ್ಯಾಪ್ತಿಯುಳ್ಳ ಒಂದು ನ್ಯಾಯಾಲಯದವರು ವಿಚಾರಣೆ ನಡೆಸುತ್ತಿರುವ 
ಮಾಹಿತಿ ಪಡೆದುಕೊಳ್ಳುವುದಕ್ಕಾಗಿ ಪ್ರಶ್ನಿಸತಕ್ಕದಲ್ಲ; 

ಅದರಲ್ಲಿ ಮಂತ್ರಿ ಮಂಡಲದಲ್ಲಿ ನಡೆಯುವ ಚರ್ಚೆಗಳು ಅಥವಾ ಯಾವ ವಿಷಯದ ಸಂಬಂಧದಲ್ಲಿ ಮಾಹಿತಿಯನ್ನು 
ಬಹಿರಂಗಗೊಳಿಸಕೊಡದೆಂಬುದಾಗಿ ಸಂವಿಧಾನಾತ್ಮಕ, ಶಾಸನಾತ್ಮಕ ಅಥವಾ ಸಾಂಪ್ರದಾಯಕವಾದ ಹೊಣೆಗಾರಿಕೆ ಇರುವುದೋ ಅಂಥ 
ವಿಷಯದ ಸಂಬಂಧದಲ್ಲಿ ರಾಜ್ಯಪಾಲರಿಗೆ ನೀಡಿರುವ ಸಲಹೆಗಳ ಬಗ್ಗೆ ಮಾಹಿತಿಯನ್ನು ಕೇಳತಕ್ಕದಲ್ಲ; 

ಅದರಲ್ಲಿ ನ್ಯಾಯಿಕ ಅಥವಾ ಅರೆನ್ಯಾಯಿಕ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವ ಯಾವುದೇ ಶಾಸನಬದ್ಧ ನ್ಯಾಯಾಧೀಕರಣ ಅಥವಾ 
ಶಾಸನಬದ್ದ ಅಧಿಕಾರ ವರ್ಗದವರ ಮುಂದೆ ಅಥವಾ ಯಾವುದೇ ವಿಷಯದ ವಿಚಾರಣೆ ಅಥವಾ ತನಿಖೆ ನಡೆಸಲು ನೇಮಕಗೊಂಡ 
ಯಾವುದೇ ಆಯೋಗ ಅಥವಾ ವಿಚಾರಣ ನ್ಯಾಯಾಲಯದ ಮುಂದೆ ಇತ್ಯರ್ಥವಾಗದೆ ಉಳಿದಿರುವ ವಿಷಯಗಳ ಬಗ್ಗೆ ಸಾಮಾನ್ಯವಾಗಿ 
ಪ್ರಶ್ನಿಸತಕ್ಕುದಲ್ಲ ಆದರೆ, ನ್ಯಾಯಾಧಿಕರಣ ಅಥವಾ ಸಮಿತಿ ಅಥವಾ ವಿಚಾರಣಾ ನ್ಯಾಯಾಲಯವು ಆ ವಿಷಯವನ್ನು ಪರಿಶೀಲಿಸುವುದಕ್ಕೆ 
ಬಾಧಕವುಂಟಾಗುವ ಸಂಭವಿಲ್ಲದಿರುವ ಪಕ್ಷದಲ್ಲಿ ಕಾರ್ಯಾವಿಧಾನ ಅಥವಾ ವಿಚಾರಣೆ ಹಂತಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಉಲ್ಲೇಖಿ 
ಸಬಹುದು; 

ಅದರಲ್ಲಿ, ಅತಿ ಜರೂರು ಪ್ರಮುಖ್ಯತೆಯುಳ್ಳ ವಿಷಯದ ಸಂಬಂಧದಲ್ಲಿ ಸರ್ಕಾರದ ಉದ್ದೇಶಗಳ ಬಗ್ಗೆ ಸ್ಪಷ್ಟೀಕರಣವನ್ನು 
ಕೇಳಬಹುದು. ಆದರೆ, ಒಟ್ಟಿನಲ್ಲಿ ಪ್ರಶ್ನೆಯನ್ನು ಕೇಳುವ ಸದಸ್ಯರು ತಮ್ಮ ಪ್ರಶ್ನೆಯಲ್ಲಿ ಕೇಳಿದ ವಿಷಯಕ್ಕೆ ಕೈಗೊಂಡ ಯಾವುದೇ 
ನಿರ್ದಿಷ್ಟ ಕ್ರಮದ ಬಗ್ಗೆ ಅದು ಸಲಹೆ ಆಗಿರಬಾರದು; 


೫೫% ೫% ೫% ೫ 


ಅನುಬಂಧ -2 


ವಿಧಾನ ಸಭೆಯ ಎಲ್ಲಾ ಮಾನ್ಯ ಸದಸ್ಯರುಗಳ ಮಾಹಿತಿಗಾಗಿಃ- 


ಈ ಕೆಳಗೆ ನಮೂದಿಸಲಾಗಿರುವ ಸೂಚನೆಗಳನ್ನು ಪಾಲಿಸದೆ ಅಪೂರ್ಣಗೊಳಿಸಿದ ಪ್ರಶ್ನೆಗಳ 
ಗಮನಸೆಳೆಯುವ / ನಿಯಮ 351ರ ಸೂಚನೆಗಳನ್ನು ಸಲ್ಲಿಸಿದಲ್ಲಿ ಪರಿಗಣಿಸಲಾಗುವುದಿಲ್ಲ. 


1) ಸೂಚನೆಯಲ್ಲಿ ಸಹಿ ಮಾಡದಿರುವುದು. 

2) ಸಂಕ್ಷಿಪ್ತ ವಿಷಯ ಬರೆಯದಿರುವುದು. 

3) ಸೂಚನಾ ಪತ್ರದ ದಿನಾಂಕ ನಮೂದಿಸದಿರುವುದು. 

4) ಉತ್ತರ ನೀಡಬೇಕಾದ ದಿನಾಂಕ ತಿಳಿಸದಿರುವುದು. 

5) ಪ್ರಶ್ನೆಗೆ ಆದ್ಯತೆ ಸಂಖ್ಯೆಯನ್ನು ನೀಡದಿರುವುದು. 

6) ಸಮೂಹ ಗುರುತುಪಡಿಸದಿರುವುದು. 

7 ಪ್ರಶ್ನೆ/ಸೂಚನೆಗೆ ಉತ್ತರ ನೀಡಲಿರುವ ಮಂತ್ರಿಗಳ ಖಾತೆ ನಮೂದಿಸದಿರುವುದು. 

8) ಪ್ರಶ್ನೆಯನ್ನು ಓದಲು ಸ್ಪಷ್ಟವಾಗಿ ಅರ್ಥವಾಗುವಂತೆ ಬರೆಯದಿರುವುದು. 

9) ಪ್ರಶ್ನೆಯನ್ನು ಬೆರಳಚ್ಚು ಮಾಡಿ ಸಲ್ಲಿಸದಿರುವುದು. 

10 ಪ್ರಶ್ನೆಯು ಒಂದೇ ಇಲಾಖೆಗೆ ಸಂಬಂಧಿಸಿದ್ದರೂ ಎರಡು ಅಥವಾ ಹೆಚ್ಚು ಸಿವ 
ಸಂಬಂಧಿಸಿರುವುದು. 

11) ಒಂದೇ ಸೂಚನೆಯಲ್ಲಿ ಎರಡು ಇಲಾಖೆಗಳಿಗೆ ಸಂಬಂಧಿಸಿದ ಪ್ರಶ್ನೆ ನೀಡಿರುವುದು. 

12) ಮೂರು ವರ್ಷಗಳ ಮೇಲ್ಪಟ್ಟು ಮಾಹಿತಿ ಕೇಳಲಾಗಿರುವುದು. 

13) ಸೂಚನೆ ನೀಡಲು ಸಮಯಾವಕಾಶ ಮುಕ್ತಾಯವಾಗಿರುವುದು. 

14) ಹೆಚ್ಚುವರಿ ಸೂಚನೆಗಳನ್ನು ನೀಡಿದ ಕಾರಣ ಹಿಂತಿರುಗಿಸಿರುವುದು. 

15) ವಿಷಯವು ಸ್ಪಷ್ಟವಾಗಿಲ್ಲದಿರುವುದು. 

16) ಮತಕ್ಷೇತ್ರ ನಮೂದಿಸದಿರುವುದು. 


ವಿ.ಸೂ.:- ವಿಧಾನ ಸಭೆಯ ಪ್ರ ಪ್ರಶ್ನೆಗಳ ಲಘು ಪ್ರಕಟಣೆಯ ಎಲ್ಲಾ ಮಾಹಿತಿಗಳು ಅಂತರ್ಜಾಲದಲ್ಲಿ 
ಲಭ್ಯ ವಿರುತ್ತದೆ. ಅದರ ವಿಳಾಸಃ www.kla.kar.nic.in/lob.htm 


kkk 


